ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಗುಡಿಸಲು ಮುಕ ಮಾಡುವ ರಾಜ್ಯ ಸರ್ಕಾರದ "ವಸತಿ ಯೋಜನೆಗಳ" ಬಗ್ಗೆ 


ಶ್ರೀ ಎನ್‌.ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) :- 
1110 (1410) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಗುಡಿಸಲು ಮುಕ ಮಾಡುವ ರಾಜ್ಯ ಸರ್ಕಾರದ "ವಸತಿ ಯೋಜನೆಗಳ" ಪ್ರಕ್ರಿಯೆಯು ಯಾವ 
ಹಂತದಲ್ಲಿದೆ; (ವಿವರ ನೀಡುವುದು) 


(ಆ) ಸದರಿ ಯೋಜನೆಯಡಿ, 2019-20ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಎಷ್ಟು ಮನೆಗಳನ್ನು ನಿರ್ಮಿಸಲಾಗಿದೆ ; 
(ಜಿಲ್ಲಾವಾರು ಮಾಹಿತಿ ನೀಡುವುದು ; ಪ್ರತ್ಯೇಕವಾಗಿ ಮಂಡ್ಯ ಜಿಲ್ಲೆಯ ತಾಲ್ಲೂಕುವಾರು ಮಾಯಿತಿ 
ನೀಡುವುದು) 


(ಇ) ಹಾಗಿದ್ದಲ್ಲಿ 


(a 


ಇಷ್ಟು ಮನೆಗಳನ್ನು ನಿರ್ಮಿಸಿದರೂ ಸಹ ರಾಜ್ಯದಲ್ಲಿ ಗುಡಿಸಲು ಮುಕವಾಗಿದೆಯೇ ; 


(ಈ) ಇನ್ನು ಗುಡಿಸಲುಗಳು ರಾಜ್ಯದಲ್ಲಿರುವ ಬಗ್ಗೆ ಜಿಲ್ಲಾವಾರು ಮಾಹಿತಿಯನ್ನು ನೀಡುವುದು; 
ಪ್ರತ್ಯೇಕವಾಗಿ ಮಂಡ್ಯ ಜಿಲ್ಲೆಯ ತಾಲ್ಲೂಕುವಾರು ಮಾಹಿತಿ ನೀಡುವುದು? 


